ಎಚ್‌.ಎಸ್‌. ಗೋಪಾಲರಾವ್‌* 


ವಕೀಲ ರಾಮಸ್ಫನ ಕೈಸಿಯಕ್ತು 


ಪ್ರಖ್ಯಾತ ಶಾಸನತಜ್ಞ ರಾಗಿದ್ದ ನನ್ನ್ನ ಬಂಧು 
ಶ್ರೀ ನೆಲಮಂಗಲ ಲಕ್ಷ್ಮೀನಾರಾಯಣರಾಯರ 
ಪ್ರವಾಸಕಾಲದ ಬಪ್ಪಣಿಗಳ ನಡುವೆ ದೊರೆತ ವಕೀಲ 
ರಾಮಪ್ಪ ಎಂಬುವವನು ಬರೆದ ಕೈಫಿಯತ್ತೊ ದರ 
ನಕಲಿನ ಕೆಲವು ಹಾಳೆಗಳು, ನನ್ನೆ ಕುತೂಹಲ 
ಕೆರಳಿಸಿದುವು. ಅಧ್ಯಯನ ಆರಂಭಿಸಿದಾಗ ಅವು 
ಮುಮ್ಮುಡಿ ಕೃಷ್ಣರಾಜ ಒಡೆಯರು. ಮತ್ತು ಆಗಿನೆ 
ಬ್ರಿಟಷ್‌ ರೆಸಿಡೆಂಟ್‌ ಅಧಿಕಾರಿಗಳ ನೆಡುವಿನೆ ಸಂಬಂಧ 
ಗಳ ಸೂಕ್ಷ್ಮ ಪರಿಚಯ ಮಾಡಿಕೊಡುವುದು ಅರಿವಿಗೆ 
ಬಂದು, ವಕೀಲ ರಾಮಪ್ಪನ ಬಗೆಗೆ ಮಾಹಿತಿ 
ಸಂಗ್ರಹಿಸತೊಡಗಿದೆ. 
"ನಿಚಾರ ಕರ್ನಾಟಕ'ದಲ್ಲಿ ದಿವಾನ್‌ ಪೂರ್ಣಯ್ಯನವರು 
ರಾಮಯ್ಯ ಎಂಬ ವ್ಯಕ್ತಿಗೆ ಬರೆದ ಎರಡು ಪತ್ರಗಳನ್ನು 
ಪ್ರಕಟಿಸಿ ಉಪಕಾರ ಮಾಡಿದ್ದಾರೆ. ದಿವಾನ್‌ 
ಪೂರ್ಣಯ್ಯನವರ ನೆಂಬಿಕೆಯ ವ್ಯಕ್ತಿ ಯಾಗಿದ್ದ 
ರಾಮಯ್ಯ ನು ಮೈಸೂರು ಒಡೆಯರ ಪರವಾಗಿ ಬ್ರಿಟಷ್‌ 
ರೆಸಿಡೆಂಟ್‌ ಅಧಿಕಾರಿಗಳ ಜೊತೆಗೆ ವ್ಯವಹರಿಸುತ್ತಿ ದ್ದವನು. 
ಅದಕ್ಕಾಗಿಯೇ ತರಜೇತಾದವನು, ಎರೆಡೂ ಕಡೆಯವರ 
ಹುಕುಂ ಮತ್ತು ಜವಾಬುಗಳನ್ನು ವಿನಿಮಯ 
ಮಾಡುತ್ತಿದ್ದ ಸಂಪರ್ಕಾಧಿಕಾರಿ .ಎಂದೂ ಭಾವಿಸಲು 
ಅವಕಾಶಗಳಿವೆ, 

ದೊರೆತಿರುವ ಕೈಭಿಯತ್ತಿನ ನಕಲಿನಲ್ಲಿ ೫೬ 
ಹಾಳೆಗಳಿವೆ (೧೧೨ ಪುಟಗಳು ತ್ವ ಪುಲ್‌ಸ್ಕೇಪ್‌ ಹಾಳೆ 
ಯನ್ನು ಉದ್ದುದ್ದವಾಗಿ ಅರ್ಥಕ್ಕೆ ಮಡಿಸಿ ನೆಕಲು 
ಮಾಡಲಾಗಿದೆ. ಪ್ರತಿಪುಟಿದ ಆರಂಭದಲ್ಲೂ 


ತಿತಾ.. ಶರ್ಮರು ತಮ್ಮ 


“ಪ್ರೀ ಆಂಜನೇಯ” ಎಂದೂ, ಬಲ ಅಂಚಿನ ಮೇಲ್ಮೂಲೆ 
ಯಲ್ಲಿ ಬುಕ್‌ ನಂ ನುತ್ತು ಹಾಳೆಯ ಸಂಖ್ಯೆಯನ್ನು 
ಬರೆಯಲಾಗಿದೆ. ಕೆಲವು ಪುಸ್ತಕಗಳ ಮತ್ತು ಹಾಳೆಗಳ 
ಕಲು ಪ್ರತಿಯಿಲ್ಲ. ನಕಲಿನೆ ಪುಟಿಗಳಿಗೂ ಅನುಕ್ರಮ 
ಸಂಖ್ಯೆಯನ್ನು ಹಾಕಿಲ್ಲ. ಬಹುತೇಕ ಮೂಲ ಪ್ರತಿಯು 
ಹೆಲವು ಪುಸ್ತ ಕಗಳಲ್ಲಿದ್ದು ಎ ಅದನ್ನು ನಕಲು ಮಾಡಿದ 
ವ್ಯಕ್ತಿಯು ಮೂಲ ಪ್ರತಿಯ ಪುಸ್ತಕಗಳ ಸಂ 

ಮತ್ತು ಹಾಳೆಗಳ ಸಂಖ್ಯೆಯನ್ನೇ ನಕಲಿನಲ್ಲೂ 
ನಮೂದಿಸಿರುನಂತಿದೆ. ಕೆಲವು ಪುಸ್ತಕಗಳು ಮತ್ತು 
ಹಾಳೆಗಳ ಸಂಖ್ಯೆ ನಕಲಿನ ಪ್ರತಿಯಲ್ಲಿ ಇಲ್ಲದಿರುವುದರಿಂದ 
ಇದೊಂದು ಅಪೂರ್ಣ ದಾಖಲೆ ಎಂದೇ ಪರಿಗಣಿಸ 


ಬೇಕಾಗಿದೆ. ನಕೀಲ ರಾಮಪ್ಪನ ಫೈಸಿಯತ್ತಿನೆ 
ಮೂಲ ಪ್ರತಿ ಸದ್ಯಕ್ಕೆ ಲಭ್ಯನಿಲ್ಲ. ದೊರಕಿರುವ 


ನಕಲನ್ನು ಪ್ರತಿ ಮಾಡಿದವರು ಯಾರು ಎಂಬುದಾಗಲೀ, 
ಈ ನಕಲು ಶ್ರೀ ಲಕ್ಷ್ಮಿ ಒನಾರಾಯಣರಾಯರೆ ವಶಕ್ಕೆ 
ಹೇಗೆ ಬಂದಿತೆಂಬುದಾಗಲೀ ಸದ್ಯಕ್ಕೆ ಅಸ್ಪಷ್ಟವಾಗಿದೆ. 
ಅಸೃಷ್ಟತೆ ಹಾಗೂ ಅಪೂರ್ಣತೆಗಳೇನೇ ಇದ್ದರೂ 
ಹೊರತಿರುವ ವಕೀಲ ರಾಮಪ್ಪನ ಕೈಫಿಯತ್ತು 
ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದ ಕೆಲವು 
ಸೂಕ್ಷ್ಮನಿಷಯಗಳ ಬಗೆಗೆ ಮಹತ್ವದ ಮಾಹಿತಿಯ 
ನ್ಕೊದಗಿಸುತ್ತ ದೆ. ಆಯಾ ದಿನಗಳ ವಿವರಗಳನ್ನು 
ದಿನಾಂಕ ಸಹಿತ ದಾಖಲಿಸಿರುವುದರಿಂದ ಕೈಫಿಯತ್ತಿನೆ 
ಮಹತ್ವ ಮತ್ತಷ್ಟು ಹೆಚ್ಚಿದೆ. 

ತಿ.ತಾ. ಶರ್ಮರು *ವಿಚಾರ ಕರ್ನಾಟಿಕ” 
ದೆಲ್ಲಿಪು. ೨೬೪.೨೬೮) ದಿವಾನ್‌ ಪೂರ್ಣಯ್ಯನವರು 


* ಸ್ವಸ್ತಿ ಶ್ರೀಸ್ಥಂದೆ, ಅರಿಶಿನಕುಂಟೆ, ನೆಲನುಂಗೆಲ ತಾಲ್ಲೂಕು, ಬೆಂಗಳೂರು ಜಿಲ್ಲೆ ೫೬೨ ೧೨ತ್ಲ 


ಇತಿಹಾಸ ದರ್ಶನ 


೧೦೩ 


ನಾಯಕೆ ರಾಮಯ್ಯನಿಗೆ ಬರೆದಿದ್ದ ನಾಲ್ಕು ಪತ್ರಗಳನ್ನು 
ಪ್ರಕಟಿಸಿದ್ದಾರೆ. ಪ್ರಸ್ತಾವನೆಯಾಗಿ ಅವರು ಬರೆದಿರುವ 
ಫೆಳಗಿನೆ ಸಾಲುಗಳು ನಾಯಕ ರಾಸುಯ್ಯನ ಸರಿಚಯ 
ಮಾಡುತ್ತವೆ. 


"ಪೂರ್ಣಯ್ಯನವರು ಸರ್‌ ಜಾನ್‌ ಮಾಲ್ಕಂ ಬಳಿ 
ಚಾಕರಿಗಾಗಿ ನೇಮಿಸಿದ್ದ ನಾಯಕ ರಾಮಯ್ಯ ಪ್ರತಿ 
ದಿನವೂ ತನ್ನ ಯಜಮಾನರಿಗೆ ಪತ್ರ ಬರೆಯುತ್ತಿ ದ್ವ. 
ಆ ಪತ್ರಗಳೊಂದೊಂದಕ್ಕೂ ಪೂರ್ಣಯ್ಯನವರು ಉತ್ತರ 
ಕೊಡುತ್ತಿದ್ದರು ಮೇಲೆ ಉಲ್ಲೇಖಿಸಿದ ಪತ್ರಗಳು ಕ್ರಿ.ಶ. 
೧೮೦೪ನೆಯ ಇಸವಿಗೆ ಸೇರಿವೆ. ನಮಗೆ ದೊರೆತಿರುವ 
ಕೈನಿಯತ್ತಿ ನ ೩ನೆಯ ಭಾಗದಲ್ಲಿ ನಕೀಲ ರಾಮಪ್ಪನ 
ಪೂರ್ವಚರತ್ರೆಯೂ ದೊರೆತಿದೆ... ಅದರ ಪ್ರಕಾರ 
ದಿವಾನ್‌ ಪೂರ್ಣಯ್ಯನವರ ಕಾಲದಲ್ಲಿ ರಾಜರ ಬಳಿ 
ಸೆವಾಲ್‌-ಜನಾಬ್‌ ಮಾಡಿ ತರಬೇಕು ಪಡೆದ 
ರಾಮಪ್ಪನು ಕ್ರಿ.ಶ. ೧೮೦೪ರಲ್ಲಿ ಜೆನರಲ್‌ ಜಾನ್‌ 
ಮಾಲ್ಕಂ ಜೊತೆಗೆ ಪುಣೆಯಲ್ಲಿ ಮೊಕ್ಕಾಂ ಮಾಡಿದ್ದೆ. 
ಜಾನ್‌ ಮಾಲ್ಲಂಗೆ ಪ್ರೀತಿ, ವಿಶ್ವಾಸದ ನೆಂಬುಗೆಯ 
ವ್ಯಕ್ತಿಯಾಗಿದ್ದ. ಆ ಕಾರಣದಿಂದಲೇ ಮಾಲ್ಯಂ ತನ್ನ 
ಸ್ವಂತ ವಸ್ತುಗಳ ಜವಾಬ್ದಾರಿಯನ್ನೂ ರಾಮಪ್ಪನಿಗೆ 
ನೀಡಿ, ಅವುಗಳನ್ನು ಮೈಸೂರಿಗೆ ತಲುಪಿಸುವಂತೆ ಆಜ್ಞೆ 
ಮಾಡಿದ್ದ. ಅಲ್ಲದೆ ರಾಮಪ್ಪನ ಬಗ್ಗೆ ಒಳ್ಳೆಯ ಮಾತು 


ಗಳನ್ನು ಬರೆದು ದಿವಾನ್‌ ಪೂರ್ಣಯ್ಯನವರಿಗೆ 
ಶಿಫಾರ್ಸು ಪತ್ರ ನೀಡಿದ್ದೆ. ಬಹುಶಃ ಇದೇ ಶಿಪಾರ್ಸಿನ 
ಕಾರಣ ನಾಯಕ ರಾಮಯ್ಯನು ಮೈಸೂರಿನ 


ಒಡೆಯರು ಮತ್ತು ಬ್ರಿಟಿಷ್‌ ರೆಸಿಡೆಂಟ್‌ ಅಧಿಕಾರಿಗಳ 
ಜೊತೆಗೆ ಜವಾಬು-ಸವಾಲ್‌ ಮಾಡುವ ಕೆಲಸಕ್ಕೆ 
ನೇಮಕಗೊಂಡು ವಕೀಲ ರಾಮಪ್ಪನಾಗಿರಬಹುದು. 


ನಮಗೆ ದೊರೆತಿರುವ. ವಕೀಲ ರಾಮಪ್ಪನ 
ಸೈಫಿಯತ್‌ನಲ್ಲಿ ಮೂರು ಭಾಗಗಳಿವೆ. ನಾಲ್ಕು ಪುಟಿ 
ಗಳ ಮೊದಲ ಭಾಗವು ೧೭೯೯ರ "ಜುಲೈ ೮ನೆಯ 
ತಾರೀಕು "ಮಹಾರಾಜ ಕೃಷ್ಣರಾಜ ಒಡೆಯರಿಗೂ 
ಯಿಂಗ್ರೇಜಿ ಕುಂಪಣಿ ಸರಕಾರದ ಬಹದರವನರಿಗೆ, 
ಶಾಸ್ತಿತ ಆಗಿ ಸ್ನೇಹೆವೃದ್ಧಿ ಆಗುವ ಬಗ್ಗೆ ಆದೆ 
-`ಕರಾರುನಾಮೆಯ ನಕಲು ಪ್ರತಿಯಾಗಿದೆ. ಶ್ರೀರಂಗ 


ಪಟ್ಟಣದ -ಸಮೀಪ ನಜರ್‌ಬಾದ್‌ನಲ್ಲಿ ೮.೭.೧೭೯೯. 


೧೦೪ 


ರಂದು ಯಿಂಗ್ರೇಜಿ ಮತ್ತು ಪಾರ್ಸಿ ಭಾಷೆಗಳಲ್ಲಿ ಮೊದಲು 
ಸಿದ್ಧವಾದ ಕರಾರುನಾಮೆಗೆ ಮೈಸೂರಿನ ಪರವಾಗಿ ಸಹಿ 
ಮಾಡಿದವರು ಲಕ್ಷ್ಮಿ ೬ ಅಮ್ಮನವರು ಮತು ಮಹಾರಾಜ 


ಕೃಷ್ಣ ಒಡೆಯರು. ಕರಾರುನಾಮೆ ಸಿದ್ಧವಾದಾಗ 
ಹಾಜರಿದ್ದ ಬ್ರಿಟಿಷ್‌ ಅಧಿಕಾರಿಗಳೆಂದರೆ ಲೆನ್ಬನೆಂಟ್‌ 


ವೆಲ್ಲೆಸ್ಲಿ, ಹೆನ್ರಿ ವಿಲ್ಲೆಸ್ಲಿ, ರೆಬ್ಬಿನೆಂಟ್‌ ಕರ್ನಲ್‌ 
ಕಿರ್ಕ್‌ ಪ್ಯಾಟ್ರಿಕ್‌ ಮತ್ತು ಲೆಬ್ಬನೆಂಟ್‌ ಕರ್ನಲ್‌ 
ಬ್ಯಾರಿ ಕ್ಲೋಸ್‌, ಕರಾರುನಾಮೆಗೆ ಗೌರ್ಸರ್‌ ಜನೆರಲ್‌ರ 
ದಸ್ತಖತ್ತು ವರಾಡಿಸಿಕೊಡುತ್ತೆ ವೆಂಬ ಆಶ್ವಾಸನೆಯು 
ಬ್ರಿಟಿಷ್‌ ಅಧಿಕಾರಿಗಳಿಂದ ಮಹಾರಾಜ ಕೃಷ್ಣರಾಜ 
ಒಡೆಯರಿಗೆ ದೊರೆಯಿತು. ೧೬ ಕಲಂಗಳ ಈ ಕರಾರು 
ನಾಮೆಯ ಇಂಗ್ಲಿಷ್‌ ಪಾಠವು ಹಯನದನರಾಯರ 
Hitory of Mysore ನೆ ೩ನೆಯ ಭಾಗದಲ್ಲಿ 
ಅಚ್ಚಾಗಿದೆ. ದೊರೆತಿರುವ ಕರಾರಿನಾಮೆಯ ನಕಲು 
ಪ್ರತಿಯು ಮೂಲ ಆಂಗ್ಲ ಅಥವಾ ಪಾರ್ಸಿ ಭಾಷೆಗಳ 
ಕನ್ನಡ ಅನುವಾದ ಎಂದು ಊಹಿಸಬಹುದಾಗಿದೆ. 
ಆದರಿ ಅನುವಾದ ಭಾಷಾಸ್ವರೊಪವು ೧೮ನೆಯ 
ಶತಮಾನದ ಅಂತ್ಯದ ಕನ್ನಡ ಭಾಷಾ ಸ್ವರೂಪ (ಗದ್ಯ 
ಪ್ರಕಾರ) ಕೈ ಹೊಂದುವುದರಿಂದ, ಅನುವಾದ ಕಾರ್ಯವು 
ಮೂಲ ಕರಾರುನಾಮೆಯು ಸಿದ್ಧವಾದ ಸಮಯದಲ್ಲೆ 
ಆಗಿದೆ ಎಂದು ಭಾವಿಸಬಹುದು. ಕರಾರುನಾಮೆಯ 
ವಿವರಗಳು ಈಗಾಗಲೇ ಪ್ರಕಟವಾಗಿರುವುದರಿಂದ, 
ಕೈನಿಯತ್ತಿ ನ ಮೊದಲ ಭಾಗದ ವಿವರಣೆಯ ಕಾರ್ಯವು 
ಅನವಶ್ಯಕವಾಗಿದೆ. 


ಕೈಫಿಯತ್ತಿ ನ ಎರಡನೆಯ ಭಾಗವು ಅತ್ಯಂತ 
ವಿಶೇಷ ಗಮನ ಸೆಳೆಯುತ್ತದೆ. ಈ ಭಾಗವೇ 
ದೊರೆತಿರುವ ಕೈಫಿಯತ್‌ನ ಮುಖ್ಯಭಾಗ ೯೨ ಪುಟ 
ಗಳಲ್ಲಿ ಪ್ರತಕಿಯಾಗಿರುವ ಈ ಭಾಗವು ವಕೀಲ 
ರಾಮಪ್ಪನು ೧೮೧೩ ಫೆಬ್ರವರಿ ೬ ರಿಂದ ೧೮೧೪ರ 
ಏಪ್ರಿಲ್‌ ಆರ ವರೆಗೆ ಹಲವಾರು ದಿನಗಳು ನಡೆಸಿದ 
ಜವಾಬು-ಸವಾಲಿನ ವಿವರಗಳನ್ನು ಒಳಗೊಂಡಿದೆ, 
ಆದರೆ ರಾಮಪ್ಪನು ಮಹಾರಾಜರು ಮತ್ತು ರೆಸಿಡೆಂಟಿರ 
(ಕೋಲ್‌) ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ದು 
೧೧-೧೨-೧೮೧೨ ರಿಂದ. ೧೮-೪-೧೮೧೪ರ ವರೆಗೆ 


ಇತಿಹಾಸ ದರ್ಶನ 


ಆ 


ಟಿ 


ದೊರೆತಿರುವ ನಕಲಿನ ಮೂರನೆಯ ಭಾಗದಲ್ಲಿ ತಿಳಿದು 
ಬರುವಂತೆ ರಾಮಪ್ಪನ ಕೆಲಸ ಖಾಯಂ ಆದದ್ದು 
೧೯.೧೨.೧೮೧೨ರಂದು. ಆ ಮೊದಲು ಆವನು ನಡೆಸಿ 
ದ್ವದ್ದು ಒಂದೇ ಒಂದು ಸಾಧಾರಣ ಜವಾಬು ಸವಾಲ್‌. 
ble ೫೫೦66 ೧೮.೪.೧೮೧೪ರವರೆಗೆ ರಾಮಪ್ಪ 
ನಡೆಸಿದ ಜವಾಬು ಸವಾಲ್‌ಗಳ ಸಂಖ್ಯೆ ೧೪೧ ಆದರೆ 
ನಮಗೆ ಎಲ್ಲಾ ಜವಾಬು ಸವಾಲ್‌ಗಳ ಮಾಹಿತಿಯೂ 
ದೊರೆತಿಲ್ಲ. 


ಮೂರನೆಯ ಭಾಗದಲ್ಲಿ ೧೮೩೧ರ ಅಕ್ಟೋಬರ್‌ 
೧೦, ೧೪ ಮೆತ್ತು ೧೯, ೧೮೩೨ರ ಮೇ ತಿಂಗಳ ೯ 
ಮತ್ತು ೧೮೩೩ ಜೂನ್‌ ತಿಂಗಳ ೨೨, ೨೪ ಮತ್ತು 
ಜುಳೈೈ ೨ ಮತ್ತು ೩ನೆಯ ತಾರೀಕುಗಳಂದು ರಾಮಸ ನು 
ಸ್ವಗತದಂತೆ ಬರೆದುಕೊಂಡಿಯಿವ ವಿನರಗಳಿವೆ. ಬಹ 
ಆ ಸಂದರ್ಭದಲ್ಲಿ ರಾಮಸ ರನು ಬ್ರಿಟಿಷ್‌ ಅಧಿಕಾರಿ 
ಗಳಿಂದ ತನಿಖೆಯನ್ನು ಎಡುರಿಸುತ್ತಿ ದ್ರೆ ನೆಂದು ಭಾವಿಸಲು 
ಅವಕಾಶಗಳಿವೆ. 


ಕೈಭಿಯರ್ತನ ಎರಡನೆಯ ಭಾಗದಲ್ಲಿ ವ್ಯಕ್ತವಾಗುವ 
ಮಹಾರಾಜರು ಮತ್ತು ರೆಸಿಡೆಂಟರ ನಡುವಿನ 
ಆಡಳಿತಾತ್ಮಕ ಸ ಕುರಿತು ಲಭ್ಯವಿರುವ 
ಮಾಹಿತಿಯನ್ನು ಮಾತ್ರ ಪ್ರಸ್ತಾಪಿಸಲು ಇಚ್ಛಿಸಿದ್ದೆ ನೆ, 
ಈಗಾಗಲೇ ತಿಳುರುವಂತೆ ತೈಭಿಯರ್ಸಕ ಕೆಲವು ಹಾಳೆ 
ಗಳು ಲಭ್ಯವಿಲ್ಲವಾದರೂ, ಲಭ್ಯವಿರುವ ಮಾಹಿತಿಯೇ 
ಅರಸರು ಮತ್ತು ರೆಸಿಡೆಂಟಿರ ನಡುನಿನೆ ಸಂಬಂಧಗಳ 
ಸೂಕ್ಷ್ಮ ಪರಿಚಯ ಮಾಡಿಕೊಡುತ್ತವೆ. 


೪..೫ ೧೭೯೯ರಂದು ಟಿಸು ನು ಮೃತನಾದ 
ನಂತರ ೮೨-೭-೧೭೯೯ರಂದು ಇಂಗ್ಲಿಷ್‌ ಸರ್ಕಾರದ 
ವರಿಗೂ ಸ ಮಹಾರಾಜರವರ ಕಡೆಯವರಿಗೂ 
ಆದ ಕರಾರಿನ ಪ್ರಕಾರ ದೇಶದ ರಕ್ಷಣಾರ್ಥ ಬ್ರಿಟಿಷ್‌ 
ಸರ್ಕಾರ ಸಿಯನ್ನು ಒದಗಿಸಬೇಕು. ಬ್ರಿಟಿಷ್‌ 
ಸ ರಿಸಿಡೆಂಬ್‌ ಎಂಬ ಅಧಿಕಾರಿಯು 

ಅತ Fd ಸಲಹೆ-ಸೂಚನೆ 


ಗಳನ್ನು ಕೊಡತ ನ್ನು ರೆಸಿಡೆಂಟಿನು ಶಿ ಶಿ ರಂಗ ಪಟ್ಟಣ 
ದಲ್ಲೇ ಇರುತ್ತಿದ್ದ ; ಶ್ರೀರಂಗಪಟ್ಟಿ ವು ಬ್ರಿಟಿನರ 


ನಶದಲ್ಲೆ € ಉಳಿಯಿತು. ತ್ಸ ಮೈಸೂರಿನಲ್ಲೇ 
ಇರುತ್ತಿದ ದ್ದರು. ಮಹಾರಾಜರು ಶ್ರಿ (ರಂಗಪಟ್ಟ ಣಕ್ಕೆ 


ಇತಿಹಾಸ ದರ್ಶನ 


ಹೋಗುವುದನ್ನು ಮೊದಲೇ ತಿಳಿಸಿ, ಕೆಸಿಜೆಂಟಿರೆ 
ಅನುಮತಿಯನ್ನು ಪಡೆಯ ಬೇಕಾಗಿತ್ತು. ರೆಸಿಡೆಂಟ್‌ 
ಕೂಡಾ ನೇರವಾಗಿ ಅನುಮತಿಯನ್ನು ನೀಡಲು 
ಅವಕಾಶಗಳಿರಲಿಲ್ಲ. ಮಹಾರಾಜರ ಅನುಮತಿ 
ಕೋರಿಕೆಯ ಪತ್ರವನ್ನು ಮದರಾಸ್‌ಗೆ ಕಳುಹಿಸಿ, 
ಅಲ್ಲಿಂದ ಅಪ್ಪಣೆಯನ್ನು ತರಿಸಿಕೊಳ್ಳಬೇಕಾಗಿತ್ತು. 
ಈ ಸಂಬಂಧ ರಾಮಪ್ಪನ ಕೈಫಿಯತ್‌ನಲ್ಲ ೧೮೧೩ರ 
ಫೆಬ್ರವರಿ ೬ರ ಬರವಣಿಗೆ" *ಉಲ್ಲೇಖನಾರ್ಹವಾಗಿದೆ. 


ಹುಜೂರರು ಶ್ರೀರಂಗಪ ಸಟ್ಟಿ ಣಕ್ಕೆ ಬರುವುದನ್ನು 
ಕಂಪೆನಿಯ ಜಯವ ಪ್ರಕಾರ ತಿಳಿಸಬೇಕಾಗಿತ್ತು ; 
ಆ ನಿಷಯವನ್ನು ಮದರಾಸಿನ ಲಾಟ್‌ ಸಾಹೇಬನಿಗೆ 
ಬರೆದು ಒಪ್ಪಿಗೆಯನ್ನು ತರಿಸಿಕೊಳ್ಳ ತೈ ಬಹುದಾಗಿತ್ತು 
ಎಂಬ ಅಕ್ಷೇಪನೆಯೊಂದಿಗೆ, ಸರತಿ ನಿಶೇಷ 
ವಾಡ ಮೆಹರ್ಬಾನೆಗಿ ಮಾಡುವವನಂತೆ ಫೋಲ್‌ 
ಸಾಹೇಬನು ಮಹಾರಾಜರು ಪರಿವಾರ ಸಮೇತ ಶ್ರೀರಂಗ 
ಪಟ್ಟಣಕೈೆ ಬರಲು ಅನುಮತಿ ನೀಡುತ್ತಾನೆ. 
ಅನುಮತಿಯು ರಾಜ ಪರಿವಾರದಲ್ಲಿ ಇಂತಿಂತಹೆವರು 
ಮಾತ್ರವೇ ಬರಬೇಕು ಎಂಬ ಸೂಚನೆಯನ್ನೂ ಒಳ 
ಗೊಂಡಿರುತ್ತದೆ. ಕೋಲ್‌ ಅಪೇಕ್ಷಿಸದವರು. ರಾಜ 
ಪರಿವಾರದ ಜೊತೆಗಿದ್ದರೆ, ಅವನು ರಾಜರ ಜೊತೆಗೆ 
ಬರುವುದಿಲ್ಲ ಎಂಬ ಬೆದರಿಕೆಯನ್ನೂ ಹಾಕಲಾಗಿದೆ. 
ಮಹಾರಾಜರು ಸಲ್ಲಿಸುವ ಕಾರ್ಯಕ್ರಮ ಪಟ್ಟಿಯ 
ಪ್ರಕಾರ, ಅವರು ಸಂಜೆ ೪ಕ್ಸೈ ಮೈಸೂರಿನಿಂದ ಹೊರಟು 
ಕಿಗೆ ಶ್ರೀರಂಗಪಟ್ಟಣವನ್ನು ತಲುಪಿ, ಬೆಂಗಳೂರು 
ಬಾಗಿಲಲ್ಲಿ ನಗರವನ್ನು ಪ್ರವೇಶಿಸಿ, ಖಾಸಾ ಜೀವಡಿ 
(ಅರಮನೆ ?) ಯಲ್ಲಿ ಉಳಿದುಕೊಂಡು, ರಾತ್ರಿ ೧೦ 
ಘೆಳಿಗೆಗೆ ದೇವಸ್ಥಾನಕ್ಕೆ ಹೋಗುವುದು. ಮತ್ತು 
ಮಾರನೆಯ ದಿನ ಬೆಳಿಗ್ಗೆ ಮತ್ತೆ ದೇವಸ್ಥಾನಸ್ಕೆ ಹೋಗಿ 
ಬಂದೊ, ಮೈಸೂರಿಗೆ ಹಿಂದಿರುಗುವುದೆಂದು ತೀರ್ಮಾತ 
ವಾಗಿರುತ್ತದೆ. ತಮ್ಮ ಕಡೆಯವರು ಗಾಂಜಾ, ತಂಬಾಕು 
ಮುಂತಾಡ್ಮನ್ನು ತೆಗೆದುಕೊಂಡು ಹೋಗದ ಮೇರೆಗೆ 
ಹುಕುಂ ಮಾಡಿರುವುದನ್ನೂ ತಿಳಿಸುವ ಮಹಾರಾಜರು 
ಶ್ರೀರಂಗಪಟ್ಟಣದಲ್ಲಿ  ದೇವಡಿಯ ಬಳಿ ಹೊಳೆ 
ಬಾಗಿಲನ್ನು ರಾತ್ರಿ ೧೨ ಫೆಂಟಿಯವರೆನಿಗೂ ತೆಗೆಸಿಡಲು 
ರೆಸಿಡೆಂಟನಿಗೆ ಮನನಿ ಮಾಡುತ್ತಾರೆ. ರೆಸಿಡೆಂಟ್‌ 
ಕೋಲ್‌್‌ನಿಗೆ ತಮ್ಮಿಂದ ತೊಂದರೆ (ತಸ್ಲಿ) ಆಗುತ್ತಿದೆ 


(14) ರ 


ಯೆಂಬ ಸಂಕೋಚ ಮಹಾರಾಜರಿಗೆ ; ಆದಕೆ ಕೋಲ್‌ 
ಸಾಹೇಬನು ರಾಜರ ಅಪ್ಪಣೆಯಂತೆ ನಡೆಯುವುದೇ 
ತನೆಗೆ ಖುಷಿ ಎಂದು ಹೇಳುತ್ತಾ, ಮೈಸೂರಿನಿಂದ 
ಹೊರಟ ಮಹಾರಾಜರನ್ನೂ ನೀರನಗೆರೆಯ ಅರಮನೆ 


ಯಲ್ಲಿ ಎದುರುಗೊಂಡು ಜೊತೆಯಲ್ಲೇ ಶ್ರೀರಂಗ 
ಪಟ್ಟಣಕ್ಕೆ ಬರುವುದಾಗಿ ತಿಳಿಸುತ್ತಾನೆ. 
ಉಲ್ಲೇಖಿತ ಸಂಗತಿಯಿಂದ ತಮ್ಮದೇ 
ಗಾ [3 


ಸಂಸ್ಥಾನದ, ಆದರೆ ಕಂಪೆನಿಯ ವಶವಾಗಿದ್ದ ಶ್ರೀರಂಗ 
ಪಟ್ಟಣಕ್ಕೆ ಹೋಗುವುದಕ್ಕೂ ಅಲ್ಲಿನ ಕಾರ್ಯಕ್ರಮ 
ಗಳ ಏರ್ಪಾಡಿಗೂ ಮಹಾರಾಜರು ಕಂಪೆನಿಯ ರೆಸಿ 
ಡೆಂಟಿನ ಅನುಮತಿ ಪಡೆಯಬೇಕಾದ ವಿಪರ್ಯಾಸವನ್ನು 
ಗುರುತಿಸಬಹುದು. 


ಫೆಬ್ರವರಿ ೬ರ ವರದಿಯು ನೆಲ್ಲಸ್ಪನೆ ದರಿ 
ಯಾಪ್ತಿಯ ವಿಷಯ ಕುರಿತೂ ಪ್ರಸ್ತಾಪಿಸಿದೆ. ಇದೇ 
ವಿಷಯವು ಫೆಬ್ರವರಿ ೯, ೧೨, ೧೩ ಮತ್ತು ೨೪ನೆಯ 
ದಿನಾಂಕಗಳ ವರದಿಯಲ್ಲೂ ಪ್ರಸ್ತಾಪಿತವಾಗಿದೆ. ಈ 
ನಲ್ಲಪ್ಪ ಯಾರು ಎನ್ನುವುದು ಖಚಿತವಾಗಿ ತಿಳಿಯು 
ವುದಿಲ್ಲ. ಆದರೆ ಅನನು ತುಂಟತನ ಮಾಡುತ್ತಿ ದ್ವವನು 
ಎಂದು ತಿಳಿಯಬಹುದಾಗಿದೆ. ಅವನೆ ಬಗ್ಗೆ ಕೃಷ್ಣ ರಾಯ 
ಮತ್ತು ಸುಬ್ಬರಾಯ ಎಂಬಿಬ್ಬರೂ ತಿಳಿದಿದ್ದಂತೆ ತೋರು 
ತ್ತದೆ. ಆ ಇಬ್ಬರ ಕೈಭಯತ್ತನ್ನು ರಾಮಪ್ಪ ಪ್ರಸ್ತಾಸಿ 
ಸಿದ್ಧಾನೆ. ಇಲ್ಲಿ ಕೈಫಿಯತ್ತಿಗೆ ವರದಿ (information) 
ಎಂಬ ಅರ್ಥವೇ ಲಭ್ಯವಾಗಿದೆ. ನಲ್ಲಪ್ಪನಂತಹವರ 
ತುಂಟಿತನಗಳಿಂದ ಮಹಾರಾಜರು ಮತ್ತು ಅಧಿಕಾರಿ 
ಗಳಿಗೂ "ಬದನಾಮೆ' (ಕೆಟ್ಟ ಹೆಸರು) ಎಂಬುದು 
ಮಹಾರಾಜರ ಅಭಿಪ್ರಾಯ. ತುಂಟಿತನ ರುಜು 
ಆದರೂ, ಅದನ್ನು ಒಪ್ಪದೆ ತುಂಟಿರನ್ನು ಪಾಠೇ (ಸಹೆಕೆ) 
ದಲ್ಲಿಟ್ಟು ಕೊರಡೆ ಹೊಡೆಸಿ ಕೇಳಬೇಕು ಮತ್ತು ಅಂತಹ 
ವರಿಗೆ ಶಿಕ್ಷೆ ವಿಧಿಸಬೇಕು ಎಂಬ ಅಭಿಪ್ರಾಯ ಮಹಾ 
ರಾಜರದಾದರೆ, ನಲ್ಲಪ್ಪನಂತಹವರಿಗೆ ಕೊರಡೆ ಹಾಕಿಸುವ 
ಬದಲು ಗಲ್ಲಿಗೆ ಹಾಕಬೇಕು ಎಂಬುದು _ ಕೋಲ್‌ 
ಸಾಹೇಬನ ಅಭಿಪ್ರಾಯ. ಇಂತಹ ಸಂದರ್ಭಗಳಲ್ಲಿ 
ಆಗ್ಗೆ ೧೮ ವರ್ಷ ವಯಸ್ಸಿನ ಮಹಾರಾಜರ ತಾಳೆ 
ಮತ್ತು ಕೋಲ್‌ ಸಾಹೇಬನ ತಾಳ್ಮಿಗೆಟ್ಟಿ ನಿರ್ಧಾರಗಳ 
ಪರಿಚಯವಾಗುತ್ತದೆ. ನಲ್ಲಸ್ಪನ ಬಗೆಗೆ ಸುಬ್ಬರಾಯ 


೧೦೬ 


ಬರೆಸಿದ ಫೈಫಿಯತ್ತು, ಬಾಬರಲ್ಲಿ ಖಾನರ ಸಂಗಡ 
ಅದನ್ನು ದಸಖತ್ತು ಮಾಡಿಸಿ ತರ ಹೇಳಿದ್ದು-ಇತ್ಯಾದಿ 
ವಿವರಗಳು ಈ ಕೈಫಿಯತ್ತಿನಲ್ಲಿ ದೊರೆಯುತ್ತವೆ. ಇದೇ 
ಸಂದರ್ಭದಲ್ಲಿ ಕೆಸಿಡೆಂಟ್‌ ಸಾಹೇಬನು ೫೦೦ ವರಹ 
ದೊಳಗಿನ ವ್ಯಾಜ್ಯಗಳನ್ನು ದರಿಯಾಸ್ಲಿ ಮಾಡಬಹು 
ದೆಂದು ಮಹಾರಾಜರು ತಿಳಿಸುತ್ತಾರೆ.  ರೆಸಿಡೆಂಟಿನು 
ಮಹಾರಾಜರ ಕಛೇರಿಯ ಕಾರ್ಯಾವಧಿಯ ಸಮಯ 
ವನ್ನು ನಿರ್ಧರಿಸುತ್ತಾನೆ. ಇಂತಹ ಉಲ್ಲೇಖಗಳಿಂದ 
ಕಂಪೆನಿಯ ರೆಸಿಡೆಂಟ್‌ ದೇಶೀಯ ಆಡಳಿತದಲ್ಲಿ ಹೇಗೆ 
ನಿರ್ಬಂಧಗಳನ್ನು ವಿಧಿಸುತ್ತಿ ದ್ದ ನಂಬುಮು ವಿಶದವಾಗು 
ತ್ನದೆ. 


ಚಾಮರಾಜ ಒಡೆಯರ್‌ ಆವರ ದಹನವಾದದ್ದು 
ಶ್ರೀರಂಗಪಟ್ಟಣದಲ್ಲಿ. ದಹನವಾದ ಸ್ಥಳದಲ್ಲಿ ಒಂದು 
ದೇವಸ್ಥಾನ ಕಟ್ಟಿಲೂ ಸಹ ಮಹಾರಾಜರು ಕಂಪೆನಿಯ 
ಅನುಮತಿ ಬೇಡುತ್ತಾರೆ, ಅದಕ್ಕೆ ಎಷ್ಟು ಗಜ ಭೂಮಿ 
ಬೇಕು ಎಂದು ತಿಳಿಸಿದರೆ ಜನರಲ್‌ ರಡಿಲ್‌ ಸಾಹೇಬ 
ನಿಗೆ ಪತ್ರ ಬರೆದು ಉತ್ತರ ತರಿಸಿಕೊಳ್ಳು ವುದಕ್ಕಾಗಿ 
ಕೋಲ್‌ ತಿಳಿಸುತ್ತಾನೆ. 


ಕೋಲ್‌ ಸಾಹೇಬ ಒಮ್ಮೆ ಊರಿನಲ್ಲಿಲ್ಲದಿದ್ದಾಗೆ 

ಅವನ ತಮ್ಮ ಸಾಲೋಮನ್‌, ನಂಜನಗೂಡಿಗೆ ಬಂಡ 

ಮಹಾರಾಜರ ಜನರಿಗೆ. ತೊಂದರೆ ಕೊಟ ದ್ದರೆ 
ಇಖಲೆಯೂ ಈ ಕೈಭಿಯತ್ತಿನಲ್ಲಿದೆ. 


ಮಹಾರಾಜರು ಯಾವ ಯಾವ ಅಧಿಕಾರಿಗಳೊ 
ಡನೆ ನಿಕಟವಾಗಿ ವ್ಯವಹರಿಸಬಹುದು. ಎಂಬುದರ 
ಸೂಚನೆಯನ್ನೂ ಕೋಲ್‌ ಸಾಹೇಬ ನೀಡಿದ್ದಾನೆ. 
ಮೀರ್‌ ಮಹಮ್ಮದ್‌, ದಿವಾನ್‌ ರಾಮರಾಯ, 
ಬಾಬರಲ್ಲೀ ಖಾನ್‌, ಅಣ್ಣಾಜಿರಾವ್‌, ಬಾರಗಿರೆ 
ರಾಮರಾವ್‌ ಮುಂತಾದ ದೊಡ್ಡ ಮನುಷ್ಯರ ಸಮೀಪ 
ದಲ್ಲಿಟ್ಟುಕೊಂಡು ಕಡಿಮೆ ಜನರೊಡನೆ ಸಂಪರ್ಕ ಕಡಿಮೆ 
ಮಾಡಿಕೊಳ್ಳಲು ಕೋಲ್‌ ಮಹಾರಾಜರಿಗೆ ಸಲಹೆ 
ನೀಡಿದ್ದಾನೆ. “ಮೊದಲಿಗೆ ಜನರು ಇಲ್ಲದ್ದು ಸಲ್ಲದ್ದು 
ಹೇಳುತ್ತಾ ಇದ್ದರು. ಈಗ ಅವರ ಬುದ್ಧಿ ಗೊತ್ತಾಗು 
ತ್ರಿಜಿ. ಜನರ ಮಾತಿನಿಂದ ಬುದ್ಧಿ ವಿಕಾರವಾಗುತ್ತದೆ. 


ಇತಿಹಾಸ ದರ್ಶನ 


¥4 


ದಿಲ್‌ ಸಾಪ್‌ ಆಗಿರಬೇಕು'_ಎಂಬುದು ಅದೇ ಸಂದರ್ಭ 
ದಲ್ಲಿ ಮಹಾರಾಜರ ಮಾತಾಗಿದೆ. 


ಗುರುಗಳ ಕಡೆಯವರು ಮೂಗೂರು ನಂಜಪ್ಪಾ ಜಿ 
ಎಂಬುವವನ ವಿರುದ್ಧ ದೂರು ನೀಡಿದ್ದನ್ನು ಅವನ 
ಸ್ತರು ನಿರೋಧಿಸುವ ಮತ್ತು ದೊಡ್ಡ ಮನುಷ್ಯರಿ 
ಗೆಲ್ಲಾ ಬೇಕಾದ ಒಬ್ಬ ಹೆಂಗಸು ಧಣೇರಿಗೆ (ಮಹಾರಾಜ 
ರಿಗೆ) ಆಡಬಾರದಂಥ ಮಾತು ಆಡಿದವಳು ಶುದ್ರ ಮಾಡಿ 
ಯಾಳೆಂಬ ಅನುಮಾನವನ್ನು ಕೋಲ್‌ ವ್ಯಕ್ತ ಪಡಿಸುವ 
ವಿವರಗಳೂ ಇಲ್ಲಿವೆ. 


ಹ.೮.೧೮೧೩ರ ದಾಖಲೆಯ ಪ್ರಕಾರ, ತಾನು 
ಮಹಾರಾಜರಿಗೆ ಶಿಪಾರ್ಸು ಮಾಡಿದ ಅಧಿಕಾರಿಗಳಲ್ಲಿ 
ಒಬ್ಬನಾದ ಮೀೀರ್‌ ಮಹಮ್ಮದನ ಬಗ್ಗೆ ಊರನ ಜನ 
ಆಡುವ ಮಾತುಗಳ ಬಗ್ಗೆ ಕೋಲ್‌ ರಾಮಯ್ಯನನ್ನು 
ಪ್ರಶ್ನಿಸುತ್ತಾನೆ. ಅಗ ರಾಮಯ್ಯ ನೀಡಿದ ಉತ್ತರೆ 
ಹೀಗೆ ದಾಖಲಾಗಿದೆ. “ನನ್ನೆ ವಿಚಾರ ಮೊದಲೆ ತಿಳಿಸಿ 
ಯಿರುವುದು ಸರಿಯಷ್ಟೆ? ಉಭಯ ಸರಕಾರದ 
ದೋಸ್ಮಿಯ ಶಾಸ್ಟ್ರಿತ ಆಗಿ ದಿನೇ ದಿನೇ ತರಕಿ ಆಗ 
ಬೇಕೆಂಬ ಅಭಿಲಾಷೆ ವಂಜೀ ನನಿಗೆ ಹೊರ್ತು ಜನರ 
ನಡತೆಗಳು ತಿಳಿದು ಯಿದ್ದಾಗ್ಯೂ ಚುಕಲಿ ಮಾತು ನನ್ನ 
ಬಾಯಿಂದ ಆಡತಕ್ಕದಲ್ಲವೆಂಬುದಾಗಿ ಮೊಡಲೇ ನಾನು 
ಹೇಳಿಕೊಂಡು ಯಿಡ್ದೆನು. ಈಗಲೂ ಅಜೀ ಮಾತು 
ಕೃರ್ಷೆಯೇ, ಉಭಯ ಸರಕಾರದ ಹುಕುಂ ಅಮಲು 
ಏನು ಯಿದ್ದಾಗ್ಯೂ ನನ್ನ ಬುದ್ಧಿಗೆ ತೋಚಿದ್ದರಲ್ಲಿ 
ವಂಚನೆಯಿಲ್ಲದಂತೆ ನನ್ನ ಯಿಮಾನಿನಿಂದೆ ನಡಿದುಕೊಳ್ಳು 
ವೆಂಥಾಜ್ದೇ ಹೊರ್ತು ಮೇಲಾದ ಜನದ ವಿದ್ಯಮಾನಗಳಿಗೆ 
ದುರನಡತೆ ನಿಚಾರಕ್ಕೆ ನಾನು ಶಾಮೀಲು ಆಗುವನ್ಲ. 
ಉಭಯ ಸರಕಾರದ ಕೀರ್ತಿ ಒಂದು ಯಿತನಾಕಿಯಿಂದ 
ಯಾವ ಜನರು ನಡೆಯುತ್ತಾ ಯಿಧಾರೋ ಆ ಕೆಲ್ಸದ 
ಜನರಲ್ಲಿ ಯಿತಪಾಕಿಠಿಂದ ನಡೆಯುವುದೇ ಸರಿ ಎಂಬು 
ದಾಗಿಯೂ  ನೆನ್ನಿಂಡೆ ಉಭಯ ಸರಕಾರದಲ್ಲಿಯೂ 
ಬೇಜಾ ನೆಡತೆ ವಿರೋಧ ಹುಟ್ಟುವಂಥಾ ಮಾತುಗಳು 
ಬಂದಂಥಾಯ್ದ ಉಭಯ ಕಡಿಗೂ ತಿಳಿದಲ್ಲಿ ತಾವು ಶಿಕ್ಷೆ 
ಮಾಡ ಕೆಲ್ಸವಿ್ಲ್ಲ ನನ್ನ ಶಿಕ್ಷೆ ಸಾನೇ ಮಾಡಿಕೊಳ್ಳುತ್ತಾ 
ಯಿಧೇನೆ. ಮೇಲಾದ ವಿದ್ಯಮಾನ ನನ್ನ್ನ ಬಾಯಿಂದ 


2 


ಇತಿಹಾಸ ದರ್ಶನ 


ಎಂದಿಗೂ ಬರತಕ್ಕ ದಿಲ್ಲ ಎಂಬುದಾಗಿ ತಿಳಿಯ ಪಡಿಸಿ 
ಯಿಥೇನೆ.? 


ಜವಾಬು ಸವಾಲ್‌ ಮಾಡುವಂಥ ಸಂದರ್ಭದಲ್ಲಿ 
ವಕೀಲ ರಾಮಪ್ಪನಿಗೆ ಕೋಲ್‌ ಸಾಹೇಬನಿಂದ ಆಕ್ಷೇ 
ಪಣೆಗಳನ್ನು ಎದುರಿಸುವಂಥ ಪ್ರಸಂಗಗಳು ಎದುರಾಗು 
ಕ್ರಿದ್ದುವು. ಇದಕ್ಕೆ ಕಾರಣ ಕೋಲ್‌ ಸಾಹೇಬನಿಗೆ 
ಮಹಾರಾಜರ ಆಡಳಿತ ಕ್ರಮ, ಅವರ ಸಂಪರ್ಕನಿದ್ದ 
ಜನರ ಬಗೆಗಿನ ಅನುಮಾನಗಳೇ ಕಾರಣ. ಆಕ್ಷೇಪಣೆಯ 
ಮಾತುಗಳನ್ನು ಕೇಳಿದ ನಂತರ ರಾಮಪ್ಪನು ಪರಸ್ಪರ 
ರಲ್ಲಿ ವಿಶ್ವಾಸ ಮೂಡಿಸಲು ಪ್ರಯತ್ನಗಳನ್ನು ಮಾಡಿ 
ದ್ದಾನೆ... ಮಹಾರಾಜರ ಎದುರಿಗೆ ಕುಂಪಣಿ ಸರಕಾರ 
ಮತ್ತು ಕೋಲ್‌ ಸಾಹೇಬನನ್ನು ಹೊಗಳಿ, ಕುದ್ರ 
ಜನರ ಮಾತು ಕೇಳಡೆ ರೂಬುರೂಬು ಜವಾಬು 
ಸವಾಲು ಮಾಡಲು ಕೋರುತ್ತಾ ನೆ. 


ಮಹಾರಾಜರ ದರ್ಬಾರಿನಲ್ಲಿದ್ದ ಮೀೀರ್‌ ಮಹ 
ಮದ್‌ ಈ ಕೋಲ್‌ ಸಾಹೇಬನ ನಂಬುಗೆಯ ಅಧಿಕಾರಿ 
ಯಿದ್ದಂತೆ ಭಾವಿಸಲು ಕೆಲವು ಅವಕಾಶಗಳು ಪ್ರಸ್ತುತ 
ಕೈಥಿಯತ್ತಿನಲ್ಲಿವೆ, ಕೋಲ್‌ ಸಾಹೇಬನಿಗೆ ಮಾತು 
ಕೊಟ್ಟಿದ್ದಂತೆ ಮೀರ್‌ ಮಹೆಮುದ್‌ ದರ್ಬಾರಿನಲ್ಲಿ 
ಕೋಲ್‌ ಸಾಹೇಬ ಇಷ್ಟಸಡದ ಕೆಲವರನ್ನು ತೆಗೆದು 
ಒಂದೆರಡು ತಿಂಗಳೊಳಗೆ ಬಂದೋಬಸ್ತು ಮಾಡಬೇಕಾ 
ಗಿತ್ತು. ಎಂಟು ತಿಂಗಳಾಷರೂ ಆ ಕೆಲಸವಾಗದಿದ್ದಾಗ 
ಕೋಲ್‌ ಅಸಮಾಧಾನದಿಂದ ಮಹಾರಾಜರನ್ನೇ ಆಕ್ಷೇ 
ಪಿಸಿದ, ಕರಾರಿನಂತೆ ಕೆಲವರನ್ನು ತೆಗೆದಿರುವುದಾಗಿಯ್ಕೂ 
ಕೆಲವರನ್ನು ತೆಗೆಯಲು ಇರುವ ತೊಂದರೆಗಳನ್ನೂ, 
ಅಸಹಾಯಕತೆಗಳನ್ನೂ ಮಹಾರಾಜರು ಕೋಲ್‌ಸೆ 
ತಿಳಿಸಿದರು. ಕೋಲ್‌ ಕಳುಹಿಸಿದ ಪಟ್ಟಿಯಲ್ಲಿ ೧೮ 
ಜನರ ಹೆಸರುಗಳಿದ್ದು, ಅವರುಗಳಲ್ಲಿ ಕೆಲವರ ಬಗ್ಗೆ 
ಅನುಕಂಪ ಶೋರಲು ಮಹಾರಾಜರು ಕೋರಿದರು. 
ಅನುಕಂಸಕ್ಕೆ ಕಾರಣಗಳನ್ನೂ ತಿಳಿಸಿದರು... ಆದರೆ 
ಕೋಲ್‌ನ ಅಸಮಾಧಾನ ಕಡಿಮೆಯಾಗಲಿಲ್ಲ. ಅವರು 
ಗಳನ್ನು ಇಟ್ಟು ಕೊಳ್ಳು ವುದಾದರೆ ತನ್ನನ್ನು ಬಿಟ್ಟು ಬಿಡ 
ಬೇಕಾಗಿ ಹೋಲ್‌ ತಿಳಿಸಿದ. ಆಗಾಗ ತನ್ನ ಮಾತು 
ಗಳನ್ನು ಮಹಾರಾಜರು ಪೂರ್ಣವಾಗಿ ನಡೆಸದಿದ್ದಾಗ 


೧೦೭ 


ಅಥವಾ ನಿಧಾನಿಸಿದಾಗ ಕೋಲ್‌ ಇಂತಹೆ ಬೆದರಿಕೆ 
ಗಳನ್ನು ಹಾಕಿದ್ದಾನೆ. ಆಗೆಲ್ಲಾ ಮಹಾರಾಜರು 
ದೈನ್ಯತೆಯಿಂದ ಅಂತಹೆ ಮಾತುಗಳನ್ನಾ! ಡದಿರಲು 
ಮತ್ತು ಅನರ ಮಾತನ್ನು ಪೂರ್ಣವಾಗಿ ಜೀನಿ ೇ ನಡೆ 
ಸುವ ಮನನಿಗಳನ್ನೂ ಮಾಡಿದ್ದಾರೆ. "ತಾವು 
ದೋಸ್ಕರು. ನಮ್ಮ ಸಂಸ್ಥಾನವ ವನ್ನು ತಾವು ನಿಲ್ಲಿಸಿ 
ಕೀರ್ತಿ SE. ಕು. ೧೨ ನರ್ಷದಿಂದೆ, ಅನುಭವ 
ವಿಲ್ಲದ ನಮ್ಮ; ನ್ನು ನಡೆಸಿಕೊಂಡು ಬಂದಿದ್ದೀರಿ. ಸರ್ವರೂ 
ತಾವೆ. ಪ ತಿಂಗಳಿಂದ ಯಾರ ಕಾಸ ಕೇಳದಂತೆ 
ನಡೆಸಿದಂತೆಯೇ ಮುಂದೂ ನಡೆಸಲು” ಮಹಾರಾಜರು 
ಸೂಚನೆ ನೀಡಿದ್ದಾರೆ. ಇಂತಹ ಸೂಚನೆಗಳಿಂದ 
ಸಂತುಷ್ಟನಾದ ಕೋಲ್‌ "ಇದರಿಂದ ಮೈಲು ನ 
ದಿಲ್ಲು ಸಾಫಾಗುವ,' “ನಂತರ ಜೇಟಗೆ ಬರುವ 

«ಇದರಿಂದೆ ಲಾಟ್‌ ಸಾಹೇಬನಿಗೂ ಖುಷಿ ಆಗುತ್ತ ಕಿ 


ಎನ್ನುವ ಆಶ್ನಾ ್ವಿಸನೆ ನೀಡಿದ್ದಾ ಫೆ. ತ ಜಾ. 
ಮಹಾರಾಣಿ. ಕೇಳುತ್ತಿಲ್ಲ ಎಂಬ. ಆಶ್ವಾಸ ನೆ ಭಾವನೆ 
ಯಿಂದ ಕೋಲ್‌ ಸಜ್ಜಾಕಿಕೆ ಬರದಿರುವ ಬೆದರಿಕೆ 


ಯನ್ನೂ ಹಾಕಿದ್ದಾನೆ. ಕೋಲ್‌ ಆಕ್ಷೇಪಿಸಿದ ಕೆಲವ 
ರನ್ನು ಮಹಾರಾಜರು ಕಳುಹಿಸಿದರೂ, ಸ್ನಾನ ಮತ್ತು 
ಪೂಜೆಯ ಸಂದರ್ಭದಲ್ಲಿ ಬರುನ ಶ್ರೀ ರಂಗಾಚಾರ್ಯ 
ಮತ್ತು ಶ್ರೀನಿವಾಸಚಾರ್ಯ ಶಾಸ್ತ್ರ, ಹೇಳಲು ಸುತ್ತು 
ವೀಣೆ ಕೇಳಿಸಲು ಬರುವ ವೆಂಕಟಸುಬ್ಬಯ್ಯ ಅವರನ್ನು 
ಕಳುಹಿಸಲಾಗುವುದಿಲ್ಲವೆಂದೂ' ಅವರನ್ನು ಉಳಿಸಿ 
ಕೊಳ್ಳಲು ಅನುಮತಿ ನೀಡಬೇಕೆಂದೂ ಕೋಲ್‌ಗೆ 
ಮನನಿ ಮಾಡುತ್ತಾರೆ. ಹಾಗೆಯೇ ಮಹಾ 
ಮಾತ್ನಶಿ ಶ್ರೀ (ಲಕ್ಷ್ಮಃ ಮ್ಮ; ಸ್‌ ಕೈ) ಅವರ ಬಳಿ ಇರುವ ಅಂಚಿ 
ಮಲ್ಲರಾಜಯ್ಯ , ಮಾರಯ್ಯ ಮುಂತಾದವರನ್ನು 
ಕಳುಹಿಸುವಲ್ಲಿ ತಮಗಿರುವ ಅಸಹಾಯಕತೆಯನ್ನು ನೀವೆ 
ದಿಸುತ್ತಾರೆ.. ಕೋಲ್‌ ಇಂತಹ ಮನವಿಗಳ ಬಗ್ಗೆ 
ಅಸಮಾಧಾನ ವ್ಯಕ್ತಪಡಿಸುತ್ತಾನೆ. 


ಮಹಾರಾಜರ ಖಾಸಾ ವಿಷಯಗಳಲ್ಲಿ ಮತ್ತು 
ಅರಮನೆಯ ಒಳಾಡಳಿತದೆ ವಿಷಯದಲ್ಲೂ ಬ್ರಿಟಿಷ್‌ 
ಅಧಿಕಾರಿಗಳು ಹೇಗೆ ತಮ್ಮ ಅಧಿಕಾರವನ್ನು ಬಳಸಿ 
ಕೊಳ್ಳಲು, ಒತ್ತಡವನ್ನು ಅ ಕಲು ಪ್ರಯತ್ನಿಸುತ್ತಿ 
ದ್ವರು ಎಂಬುದನ್ನು ವಕೀಲ ರಾಮಸ್ಪನ ಶೈಭಿಯತ್ನಿನ ನೆ 


೧೦೮ 


ಹೆಲವಾರು ಪುಟಿಗಳಲ್ಲಿ ಕಾಣಬಹುದು. ವಕೀಲ 
ರಾಮಸ್ಪನ ಮೂಲಕವೇ ಮಹಾರಾಜರ ಸೆ ಸ್ವಂತ 
ಕಾರ್ಯಕ್ರಮಗಳು, ಕಾರ್ಯನಿರ್ವಹಣೆ ಇತ್ಯಾದಿಗಳ 


ಬಗ್ಗೆಯೂ ಕೋಲ್‌ ವಿಷಯ ಸಂಗ್ರಹಣೆ ಮಾಡುತ್ತಿದ್ದೆ, 
೧ ಮದು 


೨೫-೯-೧೮೧೩ ರಂದು ಆರಂಭವಾಗುವ ದಸರ 
ಹಬ್ಬಕ್ಕೆ ಬರಲು ಮಹಾರಾಜರು ಕೋಲ"ಗೆ ವಕೀಲ 


ರಾಮಪ್ಪನ ಮೂಲಕ ೨೪.೯.೧೮೧೩ ರೆಂದು 
ಆಮಂತ್ರಣ ನೀಡುತ್ತಾರೆ. ಆ ಸೆಂಡರ್ಭದಲ್ಲಿ ಮೇಜು 
(ಮೇಜುವಾನಿ)  ಆಗಬೇಕೆಂಮೂ ಮಹಾರಾಜರ 
ಅಪೇಕ್ಲೆಯಾಗಿರುತ್ತಡೆ. ವರ್ಷಾವಧಿ ಹೆಬ್ಬದಂದು 
ಎಲ್ಲರೂ ಖುಸಿಯಿಂದಿರಬೇಕೆಂದು ಮಹಾರಾಜರು ಇಚ್ಛೆ 
ಸಿರುವುದನ್ನು ರಾಮಪ್ಪ ಹೋಲ್‌ಗೆ ತಿಳಿಸುತ್ತಾನೆ. 


ಆಮೀಲ, ರಾಮರಾಯ ಮತ್ತು ಬಾಬರಲ್ಲಿ ಖಾನರನ್ನು 
ಕೋಲ್‌ನನ್ನು ಕರೆತರಲು ಮಹಾರಾಜರು ಕಳಹಿಸು 
ತ್ತಾರೆ... "ಮೇಜಿ'ಗಾಗಿ ಬಜ್ಳೊರು ನಯನಸಪ್ಪನಿಗೆ 
ಹುಕುಂ ಮಾಡಿ, ದಸರೆ ಮುಗಿಯುವವರೆಗೂ ಅದರ 
ಬಂಡೋಬಸ್ತು ಮಾಡಲು ರಾಮಯ್ಯನನ್ನೇ ನೇನಿಸ 
ಲಾಗುತ್ತದೆ... ೨೫.೯.೧೮೧೩ ರಂದು ಶಾಸ್ತ್ರ ಪ್ರಕಾರ 
ಸಿಂಹಾಸನದ ಪೂಜ್ಕೆ ಆರೋಹಣ ಇತ್ಯಾದಿ ಕಾರ್ಯ 
ಗಳೆಲ್ಲಾ ನಡೆದು ಐದು ಫೆಂಟಿಗೆ ದರ್ಬಾರು ಆರಂಭ 
ವಾಗುತ್ತದೆ, ದಸರೆ ಮುಗಿಯುವ ಸಂದರ್ಭದಲ್ಲಿ 
ಸರ್ದಾರನ ಶಿಫಾರ್ಸಿನಂತೆ ಕೆಲವು ಇಂಗ್ಲಿಷ್‌ ಅಧಿಕಾರಿ 
ಗಳು ಮತ್ತು ಅವರ ಹೆಂಡತಿಯರಿಗೆ ಕೆಲ್ಲತ್ತು, ಶಾಲು 
ಇತ್ಯಾದಿಗಳನ್ನು ನೀಡಿ ಸತ್ಕರಿಸೆಲಾಗುತ್ತ ದೆ. 


ಅಕ್ಟೋಬರ್‌ ೧೮೧೩ ರಲ್ಲಿ ಲಾಟ್‌ ಸಾಹೇಬ 
ಮದರಾಸಿನಿಂದ ಮೈಸೂರಿಗೆ ಬರುತ್ತಾನೆಂಬ ಸುದ್ದಿ 
ತಿಳಿದು, ಅವನ ಪ್ರವಾಸದ ವಿವರಗಳನ್ನೂ ತರಿಸಿ 
ಕೊಂಡು ಪ್ರಯಾಣ ಮಾರ್ಗದಲ್ಲಿ ರಸ್ತೆಗಳ ದುರಸ್ತಿ. 
ಊಟ-ವಸತಿಗಳ ಏರ್ಪಾಡು ಇತ್ಯಾದಿಗಳ ಬಗ್ಗೆ 
ವ್ಯವಸ್ಥೆ ಮಾಡಲಾಗುತ್ತದೆ. ಅದಕ್ಕೆ ವಿಶೇಷ ಅಧಿಕಾರಿ 
ಗಳನ್ನು ನೇಮಿಸಲಾಗುತ್ತದೆ. ಲಾಟ್‌ ಸಾಹೇಬನನ್ನು 
ಎದುರುಗೊಳ್ಳಲು ಮಹಾರಾಜರೇ ಬರಬೇಕೆಂಬುದು 
ಕೋಲ್‌ನ ಅಸೇಕ್ಷೆ. 


೧೬-೧೦-೮೩ ರಂದು ಮಹಾರಾಜರಿಗೆ ಕುತ್ತಿಗೆ 


ಇತಿಹಾಸ ದರ್ಶಷೆ 


ಊತಾ ಕಡಿಮೆಯಾದುದನ್ನು ರಾಮಪ್ಪ ಕೋಲ್‌ಗೆ 
ವರದಿ ಮಾಡುತ್ತಾನೆ. ೧೮.೧೦.-೮೩ರಂದು ಹಿಂದಿನೆ ದಿನ 
ಮಹಾರಾಜರಿಗೆ ತಲೆನೋವು ಇದ್ದುದನ್ನೂ ರಾಮಪ್ಪ 
ತಿಳಿಸುತ್ತಾನೆ. ಮಹಾರಾಜರ ಅಪೇಕ್ಷೆಯಂತೆ ೧೮ 
ರಂದು ಮಧ್ಯಾಹ್ನೆ . ಒಂದೂ ಮುಕ್ಕಾಲು ಘೆಂಟಿಗೆ 
ಕೋಲ್‌ ಅವರನ್ನು ಜೇಟಿಯಾಗುತ್ತಾನೆ. 


ಇಂತಹೆ ಅತ್ಯಂತ ಸೂಕ್ಷ ಖಾಸಗಿ ವಿಷಯಗಳ 
ಲ್ಲದೆ ಮಂಡಗದ್ದೆ ಸೂರಪ್ಪ ಎಂಬುವನನ ಬಗ್ಗೆ, 
ದೊಡ್ಡನ್ಮು (ಲಕ್ಷ ಒಮ್ಮ್ಮಣ್ಣಿ ) ಅವರ ಆಶ್ವಾಸನೆಯ 
ಪ್ರಕಾರ ವ್ಯಕ್ತಿ ಯೊಬ್ಬನಿಗೆ ತೋಟ ನೀಡದಿರುವ ಬಗ್ಗೆ, 
ಹೊನ್ನೂಳಿ ರೈತರ ಮೇಲಿನ ದೂರಿನ ಬಗ್ಗೆ ಇತ್ಯಾದಿ 
ವಿಷಯಗಳ ಬಗ್ಗೆ ಕೈ ಭಿಯತ್ತಿನಲ್ಲಿ ವಿವರಗಳಿವೆ. 

ಮೈಸೂರು ಒಡೆಯರು, ಅದರಲ್ಲೂ ಮುನ್ಮುಡಿ 
ಕೃಷ್ಣ ರಾಜರು ಬ್ರಿಟಿಷರ ನೆರವಿನಿಂದ ಮತ್ತೆ ತಮ್ಮ 


ಇತಿಹಾಸ ದರ್ಶನ 


ರಾಜ್ಯವನ್ನು ಪಡೆದು, ರಾಜ್ಯವಾಳಿದರೂ, ನೆರವು 
ನೀಡಿದ್ದ ಬ್ರಿಟಿಷ್‌ ಅಧಿಕಾರಿಗಳ ಅಡಿಯಾಳುಗಳಂತೆ 
ಹೀಗೆ ಅನುಸರಿಸಿ ಬಾಳಬೇಕಾಯಿತು,, ಬ್ರಿಟಿಷ್‌ 
ಅಧಿಕಾರಿಗಳು ನೆರವು ನೀಡಿದ ಒಂದೇ ಆಧಾರದ ಮೇಲೆ 
ಹೀಗೆ ದೇಶೀಯ ರಾಜರನ್ನು ತಮ್ಮ ಕೈಕೆಳಗಿನವರಂತೆ 


ನಡೆಸಿಕೊಂಡರು ಎಂಬ ಸೂಕ್ಷ್ಮ ನಿಷೆಯ ಬಗ್ಗೆ 
ರಾಮಪ್ಪನ ಕೈಫಿಯತ್ತು ಬಹು ಮುಖ್ಯ ದಾಖಲೆ 
ಯಾಗುತ್ತದೆ... ಈ ಫೈಫಿಯತ್ತಿ ನ ಮೂಲ ಪ್ರತಿ 


ಯಾಗಲೀ, ನಕಲಿನ ಉಳಿದೆಲ್ಲಾ ಪ್ರತಿಗಳೇ ಆಗಲಿ 
ದೊರೆತರೆ ಕೈಿಯತ್ತನ್ನು ಪರಿಷ್ಕರಿಸಿ ಪ್ರಕಟಿಸುವುದು 
ಮುಖ್ಯವೆಂದು ತಿಳಿಯಲಾಗಿದೆ. ಆಗಿನ ಕಾಲದ ಭಾಷಾ 
ಬಳಕೆಯನ್ನೇ ಕೈಭಯತ್ತಿ ನಲ್ಲಿ ಉದ್ದಕ್ಕೂ ಬಳಸಲಾಗಿದೆ. 
ಸೂಕ್ಷಾ ಒಡ್ರೂಯನಕ್ಕೆ ಇಂತಹೆ ಕೈಫಿಯತ್ತುಗಳು ನೆರ 
ವಾಗುತ್ತವೆ. 


೧೦೯ 


